FS RS 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 29-03-2021 ಪುಶ್ನೆ ಸ೦ಖ್ಯೆ: 317 (2403) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಜಿ.ಓ.ಸಿ. ಯಿಂದ ವಿಲೀನಗೊಂಡ ಉಪನ್ಯಾಸಕರ ಬಿ.ಎಡ್‌ ವಿನಾಯಿತಿ ನೀಡುವ ಬಗ್ಗೆ 


(ಅ) ವೃತ್ತಿ ಶಿಕಣ ಇಲಾಖೆ (ಜಿ.ಓ.ಸಿ)ಯಿಂದ ಪದವಿ ಪೂರ್ವ ಶಿಕಣ ಇಲಾಖೆಯಲ್ಲಿ 
ವಿಲೀನಗೊಂಡ ಉಪನ್ಯಾಸಕರಿಗೆ ಬಿ.ಎಡ್‌. ವಿನಾಯಿತಿ ನೀಡಿ ಸೇವಾ ಖಾಯಂಗೊಳಿಸುವ 
ಬಗ್ಗೆ ಸರ್ಕಾರ ಯಾವ ಯಾವ ಕ್ರಮ ಕೈಗೊಂಡಿದೆ; ಪ್ರಸ್ತಾವನೆಯ ಸಂಪೂರ್ಣ ವಿವರವನ್ನು 
ಒದಗಿಸುವುದು; ಬಿ.ಎಡ್‌ ವಿನಾಯಿತಿ ನೀಡುವ ಕುರಿತು ಸರ್ಕಾರದ ಸ್ಪಷ್ಟ ನಿಲುವೇನು; 


(ಆ) ಅದರಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಲೀನಗೊಳ್ಳದೆ ಬಾಕಿ ಇರುವ 12 ಉಪನ್ಯಾಸಕರ 
ಹಾಗೂ 28 ಬೋಧಕೇತರ ಸಿಬ್ಬಂದಿಗಳನ್ನು ವಿಲೀನಗೊಳಿಸಲು ಕೈಗೊಂಡಿರುವ ಕ್ರಮವೇನು? 
(ಸಂಪೂರ್ಣ ವಿವರ ನೀಡುವುದು) 


